ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 
ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


'ಶ್ರೀ ಎಂ.ಎ ಗೋಪಾಲಸ್ಟಾಮಿ 
499 (504) 
10.03.2020 


ಪ್ರಶ್ನೆ 


ಉತ್ತರ 


€ [oRGs 


2018-19 ಹಾಗೂ 
ಸಾಲಿನಲ್ಲಿ ಹಾಸನ ಜಿಲ್ಲೆಯಲ್ಲಿ 
ಇಲ್ಲಿಯವರೆಗೆ ಎಷ್ಟು ರೈತರ ಸಾಲ ಮನ್ನಾ 
ಮಾಡಲಾಗಿದೆ; (ಗ್ರಾಮ, ಹೋಬಳಿ ಮತ್ತು 
ತಾಲ್ಲೂಕುವಾರು ಮಾಹಿತಿ ನೀಡುವುದು) 


2019- 3 ಸೇ1208-0 ಹಗೂ 2019-20 ಸೇ ಸಾಶನಕ್ತ ಹಾಸನ `'ಜಿ್ಷೆಯೆಲ್ಲಿ' 


ಇಲ್ಲಿಯವರೆಗೆ 1,11,498 ರೈತರ ಸಾ ಸಾಲ ಮನ್ನಾ ಮಾಡಲಾಗಿದೆ. ಗ್ರಾಮ, 
ಹೋಬಳಿ ಮತ್ತು ಹಾಲನು ಮಾಹಿತಿಯನ್ನು ಅನುಬಂಧ-1 ರಲ್ಲಿ 
ಲಗತಿಸಿದೆ. 


ಆ) 


2018-19 ಹಾಗೂ 2019-20ನೇ ಸಾಲಿನ 
ಹಾಸನ ಜಿಲ್ಲೆಯ ವಿವಿಧ ಬ್ಯಾಂಕ್‌ಗಳಲ್ಲಿ 
ಸರ್ಕಾರಿ, ಅರೆ ಸರ್ಕಾರಿ. ಖಾಸಗಿ, ಕೇಂದ್ರ 
ಸರ್ಕಾರದ ಬ್ಯಾಂಕ್‌. ಸಹಕಾರಿ 
ಬ್ಯಾಂಕ್‌ಗಳಲ್ಲಿ ಎಷ್ಟು ರೈತರು ಎಷ್ಟು 
ಮೊತ್ತವನ್ನು ಬೆಳೆ ಸಾಲವಾಗಿ ಪಡೆದಿದ್ದಾರೆ; 
(ಪ್ರತಿ ರೈತ ಪಡೆದಿರುವ ಸಾಲದ ಮೊತ್ತ, 
ಅವರ ಹೆಸರು, ಗ್ರಾಮ, ಹೋಬಳಿ, 
ತಾಲ್ಲೂಕು ಮತ್ತು ಬ್ಯಾಂಕ್‌ನ ಸಂಪೂರ್ಣ 
ಮಾಹಿತಿ ನೀಡುವುದು) 


ಹಾಸನ ಜಿಲ್ಲೆಯಲ್ಲಿ 2018-19 ಹಾಗೂ 2019-20 ರಲ್ಲಿ ರೈತರು 
ಸಹಕಾರಿ ಸಂಸ್ಥೆಗಳಲ್ಲಿ ಪಡೆದಿರುವ ಬೆಳೆ ಸಾಲದ kc 
ಮಾಹಿತಿಯು ಈ ಕೆಳಕಂಡಂತಿದೆ. 


(ರೂ. ಕೋಟಿಗಳಲ್ಲಿ) 
ಕ್ರಸಂ 


1 2018-19 
2 | 2019-20 


ಸಹಕಾರಿ ಬ್ಯಾಂಕ್‌ಗಳಿಂದ 
ಸಂಖ್ಯೆ ಮೊತ್ತ 
65,639 292.20 
37 326.58 


ವರ್ಷ 


ಪ್ರತಿ ರೈತ ಪಡೆದಿರುವ ಸಾಲದ ಮೊತ್ತ, ಅವರ ಹೆಸರು. ಗ್ರಾಮ, 
ಹೋಬಳಿ, ತಾಲ್ಲೂಕು ಮತ್ತು ಬ್ಯಾಂಕ್‌ನ ಸಂಪೂರ್ಣ ಮಾಹಿತಿ 
ವಿವರವನ್ನು ಅನುಬಂಧ-2 ಮತ್ತು 2(ಎ) ರಲ್ಲಿ ಲಗತ್ತಿಸಿದೆ. 


ಯಾವ ಯಾವ ಮಾನದಂಡದ ಆಧಾರದ 
ಮೇಲೆ ರೈತರ ಸಾಲ ಮನ್ನಾ 
ಮಾಡಲಾಗಿದೆ ಹಾಗೂ ಯಾವ ಯಾವ 
ಬೆಳೆಗಳಿಗೆ ಎಷ್ಟು ಮನ್ನಾ 
ಮಾಡಲಾಗಿದೆ? (ವಿವರ ನೀಡುವುದು) 


ಸಾಲ 


ಸಹಕಾರ "ಸಂಘಗಳ ಸಾಲ" `'ಮನ್ನಾ ಪಡೆಯಲು" ಈ `ಕಳಕಂಡೆ 
ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ. 

|; ದಿ:10.07.2018ಕ್ಕೆ ಸಹಕಾರ ಸಂಘಗಳಲ್ಲಿ ರೈತರು ಬೆಳೆ 
ಸಾಲದ ಹೊರಬಾಕಿಯನ್ನು ಹೊಂದಿರಬೇಕು. ಒಂದು 
ಕುಟುಂಬಕ್ಕೆ ಗರಿಷ್ಟ ರೂ.100 ಲಕ್ಷದವರೆವಿಗೆ ಮನ್ನಾ 
ದೊರೆಯುತ್ತದೆ. 

2. ರೂ.20.000 ಹೆಚ್ಚಿನ ಷೇತನ/ಿಂಚಣಿ ಪಡೆಯುವ ನೌಕರರಿಗೆ 
ಹಾಗೂ ಕಳೆದ ಮೂರು ವರ್ಷಗಳಲ್ಲಿ ಯಾವುದಾದರೂ 
ಒಂದು ವರ್ಷದಲ್ಲಿ ಆದಾಯ ತೆರಿಗೆ ಪಾವತಿಸಿದಲ್ಲಿ ಈ 
ಯೋಜನೆ ಅನ್ನವಾಗುವುದಿಲ್ಲ. 

3. ದಿ.10-7-2018 ಕೈ ಹೊರಬಾಕಿ ಚಾಲ್ತಿ ಇದ್ದಲ್ಲಿ ರೂ.100 
ಲಕ್ಷಕ್ಕಿಂತ ಹೆಚ್ಚಿನ ಅಸಲನ್ನು ಗಡುವಿನ ದಿನಾಂಕದೊಳಗೆ 
ಮರುಪಾವತಿಸತಕ್ಕದ್ದು. 


| ಅನ್ವಯವಾಗುವುದಿಲ್ಲ. 


4 50-7-08 ಕ್ಥೆ ಹೊರಬಾಕಿ ಸುಸ್ತಿ ಇದ್ದಲ್ಲಿ ಸುಸ್ತಿ ಸಾಲದ 

ಮರುಪಾವತಿ ದಿನಾಂಕದವರೆಗಿನ್ನ ಸಂಪೂರ್ಣ ಬಡ್ಡಿಯನ್ನು 
ಹಾಗೂ ರೂ.100 ಲಕ್ಷಕ್ಕಿಂತ ಹೆಚ್ಚಿನ ಅಸಲನ್ನು ದಿನಾಂಕ: 
31.07.2019 ರೊಳಗೆ ಪಾವತಿಸತಕ್ಕದ್ದು. 


ಮೇಲಿನ ಷರತ್ತುಗಳನ್ನು ಜಾರಿಗೊಳಿಸಲು ರೈತರು ಈ ಕೆಳಕಂಡ 
ದಾಖಲಾತಿಗಳನ್ನು ಕಡ್ಡಾಯವಾಗಿ ತಮ್ಮ ಸ್ವಯಂ ದೃಡೀಕರಣ 
ಪತ್ರದೊಂದಿಗೆ ನೀಡಬೇಕಿರುತ್ತದೆ. 
1. ಆಧಾರ್‌ ಕಾರ್ಡ್‌ 
2. ಆರ್‌ಟಿಸಿ 
3. ರೇಷನ್‌ ಕಾರ್ಡ್‌ 


ರೈತರು ಯಾವುದೇ ತರಹದ ಬೆಳೆಗಳಿಗೆ ಪಡೆದ ಬೆಳೆ 
ಸಾಲಗಳಿಗೆ ಮಾತ್ರ ಈ ಯೋಜನೆ ಅನ್ವಯವಾಗಲಿದ್ದು, ಮಧ್ಯಮಾವಧಿ 
ಮತ್ತು ದೀರ್ಫಾವಧಿ ಕೃಷಿ ಸಾಲಗಳಿಗೆ ಈ ಯೋಜನೆ 


ಸಂಖ್ಯೆ: ಸಿಒ 107 ಸಿಎಲ್‌ಎಸ್‌ 2020 


ಯಿ ೬೦ನೆ ಮೀದ 
(ಎಸ್‌.ಟಿ ಸೋಮಶೇಖರ್‌) 
ಸಹಕಾರ ಸಚಿವರು 


